ಕರ್ನಾಟಕ ವಿಧಾನ ಪರಿಷತ್‌ 


7 [ಕ್ಕ ಗಾರಾತನ್ನದ ಪ್‌ ಸಂಷ್ಯ 


760 (30೨) 


ಸದಸ್ಯರೆ ಹೆಸರು 


ಶ್ರೀ ಎಂ.ಎ.ಗೋಪಾಲಸ್ತಾಮಿ 


3 [ವಿಷಯ ದಾಖಿಲೆರಹಿತ ಕಂದಾಯ 
ಗ್ರಾಮಗಳು 
ಉತ್ತರಿಸಬೇಕಾದ ದಿನಾಂಕ 10/03/2021 


5 ಉತ್ತರವ ಸಚವಹ 


ಮಾನ್ಯ ಕಂದಾಯ ಸಚಿವರು 


ಕ್ರಸಂ ಪ್ರಶ್ನೆ ಉತ್ತರ j 
ಅ) | ಹಾಸನ ಜಿಲ್ಲೆಯಲ್ಲಿ] ಜಿಲ್ಲೆಯಲ್ಲಿ "ಒಟ್ಟು 3] ಜನವಸತಿ ಪ್ರದೇಶಗಳನ್ನು ಕಂದಾಯ ; 
ಗುರುತಿಸಿರುವ ದಾಖಲೆ ರಹಿತ | ಗ್ರಾಮಗಳನ್ನಾಗಿ ಪರಿವರ್ತಿಸಲು ಪ್ರಸ್ತಾವನೆಗಳಿದ್ದು, ಸದರಿ ಎಲ್ಲಾ ಗ್ರಾಮಗಳು 
ಕಂದಾಯ ಗ್ರಾಮಗಳೆಷ್ಟು; | ಪರಿಶೀಲನಾ ಹಂತದಲ್ಲಿರುತ್ತದೆ. ವಿವರ ಈ ಕೆಳಕಂಡಂತಿದೆ. 
(ವಿವರ ನೀಡುವುದು) ಕ್ರಸಂ ತಾಲ್ಲೂಕು ಖಾಸಗಿ ] ಸರ್ಕಾರಿ | ಖಾಸಗಿ/ಸರ್ಕಾರಿ | ಬಾಕಿ 
1 ಅರಸೀಕೆರೆ 10 05 13 28 
2 [ಚೆನ್ನರಾಯಪೆಟಣ 0 I 1 2 
3 ಬೇಲೂರು 1 I 1 3 
4 ಆಲೂರು 0 0 [i 0 
5 ಹಾಸನ 0 0 0 0 
6 '7ಹೊಳೆನರಸೀಷುರೆ 0 0 0 0 
[i ಅರಕೆಲಗೊಡು [i 0 0 0 
[3 ಸಕೆಲೇಶಷುರ 0 0 [) 0 
ಒಟ್ಟು 11 07 15 33 
ಆ) | ಜಿಲ್ಲೆಯಲ್ಲಿ ದಾವಿಲೆ ರಹಿತ ಹೌದು, ಕರ್ನಾಟಕೆ ಭೊಕೆಂದಾಯ ಕಾಯ್ದೆ 1963ಕ್ಕೆ ಕಲಂ 948 `'ಹಾಗೂ 
ಕಂದಾಯ ಗ್ರಾಮಗಳಲ್ಲಿ ಕರ್ನಾಟಕ ಭೂಸುಧಾರಣಾ ಕಾಯ್ದೆ 1961ಕ್ಕೆ ಕಲಂ 38ಎ ರಡಿಯಲ್ಲಿ 
ವಾಸಿಸುತ್ತಿರುವ ಜನರು ತಿದ್ದುಪಡಿ ತಂದು ದಾಖಲೆರಹಿತ ಜನವಸತಿಗಳನ್ನು ಕಂದಾಯ 
ಮೂಲಭೂತ ಸೌಕರ್ಯಗಳಿಲ್ಲದೆ | ಗ್ರಾಮಗಳಾಗಿ ಘೋಷಿಸಲಾಗುತ್ತಿದೆ. 
ವಂಚಿತರಾಗಿರುವುದು ಸರ್ಕಾರದ | ನಂತರ ಅಲ್ಲಿ ವಾಸಿಸುತ್ತಿರುವ ಕುಟುಂಬಗಳಿಗೆ ವಾಸದ ಹಕ್ಕುದಾಖಲೆಗಳನ್ನು 
ಗಮನಕ್ಕೆ ಬಂದಿದೆಯೇ; ನೀಡಲು ಕ್ರಮಕೈಗೊಂಡು, ಸಂಬಂಧಪಟ್ಟ ಇಲಾಖೆಗಳಿಗೆ ಮೂಲಭೂತ 
ಬಂದಿದ್ದಲ್ಲಿ ಸರ್ಕಾರವು ಸೌಕರ್ಯಗಳನ್ನು ಒದಗಿಸುವಂತೆ ಸೂಚಿಸಲಾಗುತ್ತಿದೆ. 
ಕೈಗೊಂಡಿರುವ ಕ್ರಮಗಳೇನು; 
ಇ `1ದಾಖಿತೆ ರಹಿತೆ ಕಂದಾಯ 


ಗ್ರಾಮಗಳನ್ನು ಕಂದಾಯ 
ಗ್ರಾಮಗಳಾಗಿ ಫೋಷಣೆ 
ಮಾಡಲು ಅನುಸರಿಸುತ್ತಿರುವ 
ಮಾನದಂಡಗಳೇನು; (ವಿವರ 
ನೀಡುವುದು) 


* ಕನಿಷ್ಠ ಕುಟುಂಬಗಳ ಸಂಖ್ಯೆ ಸುಮಾರು 50 ಅಥವಾ ಜನಸಂಖ್ಯೆ 
ಸುಮಾರು 250ನ್ನು ಹೊಂದಿರುವ ದಾಖಲೆರಹಿತ ಜನವಸತಿ 
ಪ್ರದೇಶಗಳು. 

*  ಗ್ರಾಮಕ್ಕಿರಬೇಕಾದ ಜಮೀನಿನ ವಿಸ್ತೀರ್ಣ ಕನಿಷ್ಠ ಸುಮಾರು 100 
ಎಕರೆ ಅಥವಾ ಅದಕ್ಕೆ ಮೇಲ್ಲಟ್ಟು-(ಈ ಷರತ್ತನ್ನು ಬೆಟ್ಟಗುಡ್ಡಗಳ 
ತಪ್ಪಲು ಮತ್ತು ಅರಣ್ಯ ಪ್ರದೇಶಗಳಲ್ಲಿನ ಜನವಸತಿ ಪ್ರದೇಶಗಳ 

-..-. ಪ್ರಕರಣದಲ್ಲಿ ಸಕಾರಣದ ಸಮೇತ ಸಡಿಲಿಸಬಹುದು) 

«© ಮೂಲ ಗ್ರಾಮಠಾಣಕ್ಕೆ ಹೊಂದಿಕೊಂಡಿರಬಾರದು.(ಮೂಲ 
ಗ್ರಾಮಠಾಣದಿಂದ ಅಂದಾಜು 1 ಕಿ.ಮೀ ಅಂತರ ಸೂಕ್ತ) 


ಹ 


ಈ) 1 ಜಿಲ್ಲೆಯಲ್ಲಿನ ದಾಪರ್‌ರಹತ ಕಂದಾಯೆ''] ಮಾನ್ವ ಮುಖಮಂತ್ರಿ ರವರು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ 
ಗ್ರಾಮಗಳನ್ನು ಕಂದಾಯ ಗ್ರಾಮಗಳಾಗಿ ಕಂದಾಯ ಗ್ರಾಮಗಳ ರಚನಾ ಕಾರ್ಯವನ್ನು ತ್ವರಿತಗತಿಯಲ್ಲಿ | 
ER ಸ ್‌ ಇದ ಹೆ 
ಸುಸಷಡ ಮಾಡಲು ಸರ್ಕಠಪು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿರುತ್ತಾರೆ. 
ಕೈಗೊಂಡಿರುವ ಕ್ರಮಗಳೇನು? (ವಿವರ ak Ks NEN SAAN 
ನೀಡುವುದು) * ಮಾನ್ಯ ಕಂದಾಯ ಸಚಿವರ ವಿಡಿಯೋ ಸಂವಾದ ಸಭೆಯಲ್ಲಿ 
ak ಕಂದಾಯ ಗ್ರಾಮಗಳ ಕುರಿತು ಜಿಲ್ಲಾವಾರು 
ಪುನರಾವಲೋಕನೆ ಮಾಡಿ ಪ್ರಸ್ತಾವನೆಗಳನ್ನು ಕೂಡಲೇ 
ಸರ್ಕಾರಕ್ಕೆ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ 
ಸೂಚಿಸಲಾಗಿರುತ್ತದೆ. 

* ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಂದಾಯ 
ಇಲಾಖೆ ರವರು ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಗ್ರಾಮಗಳ 
ರಚನೆಯ ಕುರಿತಾಗಿ ಸಾಧಿಸಿದ ಪ್ರಗತಿಯ ಬಗ್ಗೆ ಪರಿಶೀಲಿಸಿ, | 
ಅದರ ಮೇಲೆ ಕ್ರಮವಹಿಸಲು ಸೂಚಿಸಿರುತ್ತಾರೆ. 

ps 
ಕಂಇ 04 ಪಿಎಲ್‌ಸಿ 2021 


A 
2 


ಕಂದಾಯ ಸಚಿವರು 


